J 


ಕರ್ನಾಟಿಕ ವಿಧಾನ ಪರಿಷತ್ತು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು : 


ಚುಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಉತ್ತರಿಸಬೆಣಾದ ದಿನಾಂಕ 
"ಉತ್ತರಿಸಬೇಕಾದ ಸಚಿವರು 


ಶ್ರೀ ಆರ್‌. ಧರ್ಮಸೇನ್‌ 
(ಸೀಯ ಸಂಸ್ಥೆಗಳ ಕೇತು) 
101 

: 21.09.2021 

: ಸಹಕಾರ ಸಚಿವರು 


ಕ್ರ.ಸಂ. 


ಪ್ರಶ್ನೆ 


ಉತ್ತರ 


ಅ) 


ಗ ಎಷ್ಟು ಗೃಹ 
ನಿರ್ಮಾಣ ಸಹಕಾರ ಸಂಘಗಳು 
ಅಸಿತ್ಕದಲ್ಲಿವೆ; ಅವುಗಳಲ್ಲಿ 
ಅತ್ಯುತ್ತಮವಾಗಿ ಕೆಲಸ 
ಮಾಡುತ್ತಿರುವ ಸಹಕಾರ 
ಸಂಘಗಳೆಷ್ಟು; ವನಿಷ್ಟೀಯವಾದ 
ಮತ್ತು ದುರಾಡಳಿತದಿಂದ 
ಸರಿಯಾಗಿ ನಡೆಯದ 
ಸಂಘಗಳೆಷ್ಟು: 


ರಾಜ್ಯದಲ್ಲಿ ದಿನಾಂಕ:31.03.2021ರ ಅಂತ್ಯಕ್ಕೆ ಒಟ್ಟು' 
1828 ಗೃಹ ನಿರ್ಮಾಣ ಸಹಕಾರ ಸಂಘಗಳು ಇದ್ದು, 
1187 ಕಾರ್ಯನಿರತ, 279 ಸ್ಮಗಿತ ಮತ್ತು 362 ಗೃಹ 
ನಿರ್ಮಾಣ ಸಹಕಾರ ಸಂಘಗಳು 
ಸಮಾಪನೆಯಲ್ಲಿರುತ್ತವೆ. 


ಆ) 


ಬೆಂಗಳೂರು ಸುತ್ತಮುತ್ತ 
ಜಮೀನುಗಳ . ಇಲ್ಲದಿರುವಾಗ 
ಸದಸ್ಯರಿಗೆ ಹಂಚಲು ನಿವೇಶನ 
ಮಾಡದ . ಪರಿಸ್ಥಿತಿ ಇರುವಾಗ 
ಬೆಂಗಳೂರು ' ನಗರದಲ್ಲಿರುವ ಈ 
ಗೃಹ ನಿರ್ಮಾಣ ಸಹಕಾರ 
ಸಂಘಗಳು ಯಾವ ಈರೀತಿ 
ಕಾರ್ಯನಿರ್ವಹಿಸುತ್ತದೆ; ': ಯಾವ 
ಯಾವ ಚಟುವಟಿಕೆಗಳನ್ನು 
ನಡೆಸುತ್ತದೆ? 


Us 


ನಡೆಸುತ್ತಿವೆ. 


ಗೃಹ ನಿರ್ಮಾಣ ಸಹಕಾರ ಸಂಘಗಳು ತಮ್ಮ | 
ಉಪನಿಯಮಗಳಲ್ಲಿ ಅವಕಾಶ ಮಾಡಿಕೊಂಡಂತೆ 
ಕಾರ್ಯವ್ಯಾಪ್ತಿಗನುಗುಣವಾಗಿ ಬೆಂಗಳೂರಿನ ಹೊರ 
ವಲಯದಲ್ಲಿ ಬಡಾವಣೆ ರಚಿಸಲು 
ಅವಕಾಶವಿರುತ್ತದೆ. ಅದರಂತೆ ಬಡಾವಣೆ ನಿರ್ಮಿಸಿ" 
ವಿವೇಶನಗಳನ್ನು ರಚಿಸಲು ಕ್ರಮ ಕೈಗೊಂಡಿರುತ್ತಾರೆ. 


ಗೃಹ ನಿರ್ಮಾಣ ಸಹಕಾರ ಸಂಘಗಳು 
ಉಪನಿಯಮಗಳ ಅವಕಾಶಗಳ ರೀತ್ಯಾ ಬಡಾವಣೆ 
ಅಭಿವೃದ್ಧಿಪಡಿಸಿ ತನ್ನ ಸದಸ್ಯರಿಗೆ ನಿವೇಶನ 
ಹಂಚಿಕೆ/ನೋಂದಣಿ ಮಾಡುವುದು, ಪ್ಲ್ಯಾಟ್‌ 
ಗಳನ್ನು ನಿರ್ಮಿಸುವುದು, ಗೃಹ ನಿರ್ಮಾಣ ಹಾಗೂ 
ರಿಪೇರಿಗಾಗಿ ಸಾಲ ನೀಡುವ ಚಟುವಟಿಕೆಗಳನ್ನು 


ಸಿಒ 40 ಸಿಹೆಚ್‌ಎಸ್‌ 2021 (ಇ) 


ುಔ-ಂ. ಪ 
EN 


ಸಹಕಾರ ಸಚಿವರು 


